ಕರ್ನಾಟಕ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಡಿ. ಸದಸ್ಯರ ಹೆಸರು. 
3. ಉತ್ತರಿಸುವ ದಿನಾಂಕ 


4. ಉತ್ತರಿಸುವ ಸಚವರು 


ವಿಧಾನ ಪರಿಷತ್ತು 


572 (641) 
ಶ್ರೀ ಮರಿತಿಬ್ಲೇಗೌಡ (ಪಿಕ್ಷಕರ ಕ್ಷೇತ್ರ) 
2ದ.೦೭.2೦೭೦ 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಪಶ್ನೆ 


ಉತ್ತರೆ 


ದೇವಸಹಳ್ಳ ತಾಲ್ಲೂಕಿನ 
ಪಾಳ್ಯ ಕೈಗಾರಿಕಾ ಪ್ರದೇಶದ 
ಯೋಜನೆಗೆ ಭೂಸ್ಥಾಧೀನ 
ಪಡಿಸಿಕೊಂಡ ಚೆನ್ನರಾಯ 
ಪಟ್ಟಣ ಹೋಬಳಯ 
ಮಪೋಲನಹಳ್ಳಯ ಗ್ರಾಮದ 
ಸರ್ವೆ ನಂ. 34/2 ಮತ್ತು 
ಡತ/2ರ ಜಮೀನಿನ 
ಖಾತೆದಾರರಲ್ಲನ ಒಬ್ಬರು 
ದಿನಾಂಕ: 13-09-2೦೦1 
ರಲ್ಲ ವಿಶೇಷ ಭೂ ಸ್ವಾಧೀನ 
ಅಧಿಕಾರಿ-೦ ರವರೆಗೆ ಭೂ 
ಪರಿಹಾರ ಪಾವತಿಸುವ 
ಸಂಬಂಧ ನೀಡಿರುವ 
ಮನವಿಯ: ಮೇಲೆ 
ತೆಗೆದುಕೊಂಡ ಕ್ರಮವೇಸು? 


(ಆ) 


ಭೂ ಪರಿಹಾರ ವಂಚಿತ 
ಖಾತೆದಾರರಿಗೆ ಭೂ 


ಪಾಳ್ಯ ಕೈಗಾರಿಕಾ : ಪ್ರದೇಶಕ್ಸಾಗಿ ಭೂಸ್ವಾಧೀನಪಡಿಸಿದ 

ಬೆಂಗಳೂರು ಗ್ರಾಮಾಂತರ ಜಲ್ಲೆ. ದೇವನಹಳ್ಳಿ ತಾಲ್ಲೂಕು, 

ಚನ್ನರಾಯಪಟ್ಟಣ ಹೋಬಳ, ಮಖೋಲನಹಳ್ಟ ಗ್ರಾಮದ ಸರ್ವೆ ಸಂ: 
[A] N 


4/2 ಮತ್ತು 3/೨ ರಲ್ಲ ಒಟ್ಟು 3-16 ಎಕರೆ ಜಮೀನಿನ 


“ಅಧಿಸೂಚಿತ ಖಾತೆದಾರರ ವಿವರ ಈ ಕೆಳಕಂಡಂತಿದೆ :- 


1 ಶ್ರೀ ವೈೈಸಿ. ಶ್ರೀನಿವಾಸ್‌ ಜನ್‌ ಲೇಟ್‌ ಚಿಕ್ಕಬಚ್ಚಪ್ಪ 

2. ಶ್ರೀ ವ್ಯೈಸಿ. ನಾರಾಯಣಸ್ವಾಮಿ ಜನ್‌ ಲೇಟ್‌ ಚಿಕ್ಕಬಚ್ಚಪ್ಪ 
a. ಶ್ರೀ ವೈ.ಸಿ. ರಾಮಕೃಷ್ಣ ಜನ್‌ ಲೇಟ್‌ ಜಕ್ಕಬಚ್ಚಪ್ಪ 

4: ಶ್ರೀ ವೈ.ಸಿ. ರಮೇಶ್‌ ಬನ್‌ ಲೇಟ್‌ ಜಿಕ್ಕಬಚ್ಚಪ್ಪ 

ರ. ಶ್ರೀ ವೈ.ಸಿ. ಸುರೇಶ್‌ ಲೇಟ್‌ ಜಿಕ್ಕಬಚ್ಚಪ್ಪ 

6. ಕ್ರೀ ರವೀಂದ್ರ ಜನ್‌ ಲೇಟ್‌ ಮರಿಯಪ್ಪ 

7. ಶ್ರೀ ಕಿರಣ್‌ ಕುಮಾರ್‌ ಜನ್‌ ಲೇಟ್‌ ಮರಿಯಪ್ಪ 


ಪ್ರಸ್ತಾವಿತ ಜಮೀನಿನ ಜಂಟ ಖಾತೆ ಶ್ರೀ ವ್ಯಸಿ. ಶ್ರೀನಿವಾಸ್‌ 
ಜನ್‌ ಲೇಟ್‌ ಚಿಕ್ಕಬಚ್ಟಪ್ಪ ಮತ್ತು ಇತರರ ಹೆಸರಿಲ್ಲ ನಮೂದಾಗಿದ್ದು 
ಈ ಪ್ಯಕಿ ಶ್ರೀ ವ್ಯೈ.ಸಿ. ಶ್ರೀನಿವಾಸ್‌ ಜನ್‌ ಲೇಟ್‌ ಚಿಕ್ಕಬಚ್ಚಪ್ಪ ಇವರು 
ದಿನಾಂಕ: 2.012081 ರೆಂದು ಭೂಪರಿಹಾರ ಪಾವತಿಸುವಂತೆ 
ಕೋರಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬ. ಇವರಿಗೆ 


ಮನವಿ ಸಣ್ಣಿ. ದಿನಾಂಕಃ 2೦.೦.೭೦೭1 ರಂದು ಸೋಟರಿ ಆಧಾರಿತ 


ಪರಿಹಾರ ಒದಗಿಸುವುದು 
ಯಾವಾಗೆ? ವಿಳಂಬಕ್ಕೆ 
ಕಾರಣಗಳೇನು? 


(ಇ) 


ಭೂ ಪರಿಹಾರ ಒದಗಿಸುವ 
ಖಾತೆದಾರರು ಒಬ್ಬರಿಗೆ 
ಮಾತ್ರ ಉದ್ದೇಶ 
ಪೂರ್ವಕವಾಗಿ 
ಅನಾನುಕೂಲ ಉಂಟು 
ಮಾಡುವೆ ವಿಷಯದಟ್ಧ 
ಸಂಬಂಧಪಟ್ಟ ಅದಿಕಾರಿಗಳ 
ಮೇಲೆ ಸೂಕ್ತ ಕ್ರಮ 
ತೆಗೆದುಕೊಳ್ಳಲಾಗುವುದೇ ; 


ಪ್ರಮಾಣ ಪತ್ರವನ್ನು ಸಲ್ಲಸಿ, ತಮಗೆ ಮೇಲ್ಲಂಡ ಜಮೀನಿನ ಪರಿಹಾರ 


ಪಾವತಿಸಲು ಇತರ ಖಾತೆದಾರರು ಒಪ್ಪಿರುವುದಾಗಿ ತಿಆಸಿರುತ್ತಾರೆ. 


. ಈ ಕೋರಿಕೆಯನ್ನು ಪರಿಗಣಿಸಿ. ಮೋಲನಹಳ್ಳಿ ಗ್ರಾಮದ 
ಸರೆ ನಂ: ಡಡ/2 ರ ೧-೭೮6.8 ಎಕರೆ ಜಮೀನಿನ ಪರಿಹಾರ ಮೊತ್ತ 
ರೂ.೦,೨೦.87,500/-ಗಳನ್ನು ದಿನಾಂಕ: 26.೦8.೭೦೧1 ರಂದು 


ಮತ್ತು ಸರ್ವೆ ನಂ: ಡ4/2ರ ೦-೭8 ಗುಂಟೆ ಜಮೀನಿನ ಪರಿಹಾರ 


| ಮೊತೆ ರೂ.77.೦೦,೦೦೦/-ಗಳನ್ನು ದಿನಾಂಕ: 20.04.2೦2೫ | 


ರಂದು ಆರ್‌.ಟ.ಜಿ.ಎಸ್‌. ಮುಖಾಂತರ ಶ್ರೀ ವೈಸಿ. ಶ್ರೀನಿವಾಸ್‌ 
ಇವರಿಗೆ ವಿಶೇಷ ಭೂಸ್ತಾಧೀನಾಧಿಕಾರಿ-2. ಕೆ.ಐ.ಎ.ಡಿ.ಬ. ಇವರು 


ಪಾವತಿಸಿರುತ್ತಾರೆ. 


ತದನಂತರ, ಸದರಿ ಜಮೀನಿನ ಪರಿಹಾರ ಪಾವತಿ ಬಗ್ಗೆ ಶ್ರೀ 
ರಮೇಶ್‌ ವೈಸಿ. ಬನ್‌ ಲೇಟ್‌ ಚಿಕ್ಕಬಚ್ಚಪ್ಪ ಮತ್ತು ಸುರೇಶ್‌ ವ್ಯೈ.ಸಿ. 
ಜನ್‌ ಚಿಕ್ಕಬಚ್ಚಪ್ಪು ಇವರು ಆಕ್ಷೇಪ ವ್ಯಕ್ತಪಡಿಸಿ. ದಿನಾಂಕ 
೦೨.೦6.೭೦21 ಮತ್ತು 17.೦6.2೦೨1 ರಂದು ವಿಶೇಷ 
ಭೂಸ್ತಾಧೀನಾಧಿಕಾರಿ-2, ಕೆ.ಐ.ಎ.ಡಿ.ಅ. ಇವರಿಗೆ ಮನವಿ ಸಲ್ಲಸಿ. 
ತಮ್ಮ ಸಹಿಯನ್ನು ನಕಲು ಮಾಡಿ ಪರಿಹಾರವನ್ನು ಪಡೆದಿರುವುದಾಗಿ 
ತಿಆಸಿ. ತಮಗೆ ಹಾಗೂ ತಮ್ಮ ಸಹೋದರರಿಗೆ ಈ ಜಮೀನಿನಲ್ಲ ಸಮ 
ಭಾಗೆವಿದ್ದು ಅದರಂತೆ ಪರಿಹಾರವನ್ನು ಪಾವತಿಸುವಂತೆ ಕೋರಿರುತ್ತಾರೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ-2, ಕೆ.ಐ.ಐ.ಡಿ.ಬ. ಇವರು 
ದಿನಾಂಕ: 17.06.2೦21 ರೆಂದು ಕ್ಷೇಮುದಾರರು ಮತ್ತು 
ದೂರುದಾರರಿಗೆ ನೋಟೀಸ್‌ ಹಾರಿ ಮಾಡಿ, ದಿನಾಂಕ 21.೦6.2೦21 
ರಂದು ವಿಚಾರಣೆ ನಡೆಸಿದ ಸಂದರ್ಭದಲಟ್ಟ ಉಭಯತ್ರರರು ರಾಜ 
ಸಂಧಾನ ಮಾಡಿಕೊಂಡಿದ್ದು, ದಿನಾಂಕ ೭8.೦೮.೭೦೭1 ರಂದು ಇನ್ನು 
ಮುಂದೆ ' ಏನೇ ತಂಟಿ-ಈಕರಾರುಗಳು ಬಂದಲ್ಲ ತಾವುಗಳೇ 
ಬಗೆಹೆರಿಸಿಕೊಳ್ಳುವುದಾಗಿ ಹಾಗೂ ಈ ಕುರಿತು ತಕರಾರು ಅರ್ಜ 


p> 


| ಪಟ್ಣಸುವುದಾಗೀ, ಪೊಲೀಸ್‌ ಠಾಣೆಯಲ್ಲ ಹೊರು 


ದಾಖಲಅಸುವುದಾಗಲೀ, 'ದಾವೆ ದಾಖಲು ಮಾಡುವುದಾಗಆೀ ಅಥವಾ 
ನ್ಯಾಯಾಲಯಗಳಲ್ಲ  ಭಾಗಾಂಶಕ್ಕೆ ದಾವೆ ಹೂಡುವುದಾಗಲೀ 
ಮಾಡುವುದಿಲ್ಲವೆಂದು ಪ್ರಮಾಣ ಪತ್ರವನ್ನು ಸಲ್ಲಸಿರುತ್ತಾರೆಂದು ವಿಶೇಷ 
ಭೂಸ್ವಾಧೀನಾಧಿಕಾರಿ-ಂ, ಕೆಐ.ಎ.ಡಿ.ಬ. . ಇವರು ವರದಿ 


ಮಾಡಿರುತ್ತಾರೆ. 


ಈ ಮಧ್ಯೆ ಶ್ರೀ ಕಿರಣ್‌ ಕುಮಾರ್‌ ವೈ.ಎಂ. ಇವರ ಭಾಗಕ್ಕೆ 
ಬರಬೇಕಾದ "ಹಣವನ್ನು ಪಾಪತಿಸಿರುವುದಿಲ್ಲವೆಂದು ತಿಆಸಿ ಶ್ರೀ ಕಿರಣ್‌ 
ಕುಮಾರ್‌ ವೈ.ಎಂ. ಇವರು 'ದಿನಾಂಕೆ: 13.೦9.2೦21 ರಂದು ವಿಶೇಷ 


ಭೂಸ್ಟಾಧೀನಾಧಿಕಾರಿ-೨, ಕೆ.ಐ.ಎ.ಡಿ.ಜ. ಇವರಿಗೆ ತಕರಾರು 


| ಅರ್ಜಿಯನ್ನು ಸಟ್ಲಸಿರುತ್ತಾರೆ. 


ಈ ತಕರಾರಿನ ಬದ್ಧೆ ವಶೇಷ ಭೂಸ್ಥಾಧೀನಾಧಿಕಾರಿ-2, 
ಕೆ.ಐ.ಎ.ಡಿ.ಬ. ' ಇವರು ದಿನಾಂಕ: 28.೦1.೭೦೦೭ ರಂದು 


ಸ್ಲೇಮ್‌ಯಾರರಾದ ಶ್ರೀ ವೈ.ಸಿ. ಶ್ರೀನಿವಾಸ್‌ ಇವರಿಗೆ ನೋಟೀಸ್‌ ನೀಡಿ, 


| ತಾವು ಪಡೆದಿರುವ ಪರಿಹಾರದ ಮೊತ್ತದಲ್ಲ ತಮ್ಮ ಸಹೋದರರಾದ ಶ್ರೀ 


ಕಿರಣ್‌ ಕುಮಾರ್‌ ವೈ.ಎಂ. ಇವರಿಗೆ ಸೇರಬೇಕಾದ ಭಾಗಾಂಶ 
ಮೊತ್ತವನ್ನು ನೋಟೀಸ್‌ ತಲುಪಿದ ಏಳು ದಿನಗಳ ಒಳಗಾಗಿ 
ಪಾಪತಿಸಿ ಮಾಹಿತಿ ನೀಡುವಂತೆ ಶ್ರೀ ವೈೇ.ಸಿ. ಶ್ರೀನಿವಾಸ್‌ ಜನ್‌ ಲೇಟ್‌ | 


ಚಕ್ಷಬಚ್ಚಪ್ಪ ಇವರಿಗೆ ಸೂಚಸಿರುವುದಾಗಿ ವರದಿ ಮಾಡಿರುತ್ತಾರೆ. 


ಈಗಾಗಲೇ ನೋಟೀಸ್‌ ಜಾರಿ ಮಾಡಿರುವುದರಿಂದ 
ನಿಯಮಾನುಸಾರ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. 


ಸಂಖ್ಯೆ: ಸಿಐ 5೦ ಐಎಪಿ (ಇ) ೭೦೦೦ 


3: ಮಸಗು ಅ ಳು 


